ಕರ್ನಾಟಿಕ ವಿಧಾನ ಪರಿಷತ್‌ 


ಮಾನ್ಯ ಸದಸ್ಯರ ಹೆಸರು 


: [ಶ್ರೀಮತಿ ಶಶೀಲ್‌ ಜ.ನಮೋಶಿಥಿಕರ ಕೇತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ |: 1282 


ಉತ್ತರಿಸಬೇಕಾದ ದಿನಾಂಕ 1:[09.12.2020 


(ಉತ್ತರಿಸಬೇಕಾದ ಸಚಿವರು 1: [ವಸತಿ ಸಚಿವರು 


[ತಸ 


ಪ್ರಶ್ನೆ 


ಉತ್ತರ 


ಅ) 


2019-20 ನೇ ಸಾಲಿನಲ್ಲಿ 
ವಸತಿ ಇಲಾಖೆಯ ವಿವಿಧ 
ಯೋಜನೆಗಳ ಮುಖಾಂತರ 
ಮಂಜೂರಾಗಿರುವ ಮನೆಗಳ 
ಸಂಖ್ಯೆ ಎಷ್ಟು; ನಿರ್ಮಾಣ 
ಮಾಡಿರುವ ಮನೆಗಳ ಸಂಖ್ಯೆ 
ಎಷ್ಟು; (ಜಿಲ್ಲಾವಾರು 
ಮಾಹಿತಿ ನೀಡವುದು) 


2019-20 ನೇ ಸಾಲಿನಲ್ಲಿ ವಸತಿ ಇಲಾಖೆಯ ವಿವಿಧ 
ಯೋಜನೆಗಳ ಮುಖಾಂತರ ಒಟ್ಟು 42703 ಮನೆಗಳನ್ನು 
ಮಂಜೂರು ಮಾಡಲಾಗಿದ್ದು, 722" ಮನೆಗಳನ್ನು 


ನಿರ್ಮಾಣ ಮಾಡಬಾಗಿದೆ. ಜಿಲ್ಲಾವಾರು ವಿವರವನ್ನು | 


ಅನುಬಂಧ-1 ರಲ್ಲಿ ಒದಗಿಸಲಾಗಿದೆ. 


ಆ) 


ರಾಜ್ಯದಲ್ಲಿರುವ ವಿವಿಧ 
ಕೊಳಚಿ ಪುದೇಶಗಳಲ್ಲಿ 
ಮನೆಗಳನ್ನು -: ನಿರ್ಮಾಣ 
ಮಾಡಲು ಸರ್ಕಾರ 
ಕೈಗೊಂಡ ಕ್ರಮಗಳೇನು; 


ಮಂಡಳಿಗೆ ಪ್ರಧಾನ ಮಂತ್ರಿ ಆವಾಸ್‌ 
ಯೋಜನೆಯಡಿ ರಾಜ್ಯ ಸರ್ಕಾರದ ಡಾ| ಅಂಬೇಡ್ಕರ್‌ 
ನಿವಾಸ ಯೋಜನೆ ಮತ್ತು ವಾಜಪೇಯಿ ವಸತಿ 
ಯೋಜನೆಗಳನ್ನು ಸಮನ್ವಯಗೊಳಿಸಿ 2016-17 ನೇ 
ಸಾಲಿನಲ್ಲಿ 514 ಕೊಳಚೆ ಪ್ರದೇಶಗಳಲ್ಲಿ ಒಟ್ಟು 83,119 
ಮನೆಗಳು . ಮಂಜೂರಾಗಿದ್ದು, ಇವುಗಳಲ್ಲಿ 51,869 
ಮನೆಗಳು ಪ್ರಗತಿಯಲ್ಲಿದ್ದು ಈ ಪೈಕಿ 16874 ಮನೆಗಳನ್ನು 
ಪೂರ್ಣಗೊಳಿಸಲಾಗಿದೆ. 


2017-18 ನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರದಿಂದ 129 
ಯೋಜನೆಗಳಲ್ಲಿ 971344 ಮನೆಗಳ ನಿರ್ಮಾಣಕ್ಕೆ 
ಅನುಮೋದನೆ ದೊರೆತ್ತಿರುತ್ತದೆ. ಸದರಿ ಯೋಜನೆಗಳಿಗೆ 


ಟೆಂಡರ್‌ ಕರೆದು, ಅನುಮೋದನೆಗಾಗಿ ಪ್ರಸ್ತಾವನೆಯನ್ನು 


ಸಕ್ಷಮ ಪ್ರಾಧಿಕಾರಕ್ಕೆ ಸಲ್ಲಿಸಲಾಗಿದೆ. 


[) 


[201920 


ಸಾಲಿನಲ್ಲಿ 
ಕಲ್ಯಾಣ ಕರ್ನಾಟಕ ಭಾಗದ 
ಕೊಳಚೆ ಪ್ರದೇಶಗಳಿಗೆ 
ಮಂಜೂರಾಗಿರುವ ಮನೆಗಳ 
ಸಂಖ್ಯೆ ಎಷ್ಟು? 


2019-20 ನೇ ಸಾಲಿನಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ 
ಮಂಡಳಿಗೆ ಯಾವುದೇ ವಸತಿ ಯೋಜನೆಗಳು 
ಮಂಜೂರಾಗಿರುವುದಿಲ್ಲ. i 


ಸಂಖ್ಯೆ 'ವಇ 12 ಎಸ್‌ಬಿಎಂ 30 


(ವಿ. ಸೋಮಣ್ಣ) 
ವಸತಿ ಸಚಿವರು 


ವಿವಿಧ ವಸತಿ ಯೋಜನೆಯಡಿ 2019-20ನೇ ಸಾಲಿನಲ್ಲಿ ಮಂಜೂರಾಗಿರುವ ಮನೆಗಳ ಎವ 


. 


No 


r 
S} 


District SeriesYear Scheme Approved Complete 
I 2 3 4 
2 |Ballari 2019-2020 Devraj Urs Housing Scheme-Rural 
3 [Belagavi 2019-2020 Devraj Urs Housing Scheme-Rural 
2019-2020 [Devraj Urs Housing Scheme-Rural 
2019-2020 |Devraj Urs Housing Scheme-Rural 
6 jChamarajanagar 2019-2020 Devraj Urs Housing Scheme-Rural 
7 jChikkaballapur 2019-2020 Devraj Urs Housing Scheme-Rural’ 
8 [Chitradurga 2019-2020 Devraj Urs Housing Scheme-Rural 
2019-2020 Devraj Urs Housing Scheme-Rural 
2019-2020 Devraj Urs Housing Scheme-Rural 


2019-2020 
2019-2020 
2019-2020 
2019-2020 


Devraj Urs Housing Scheme-Rural 
Devraj Urs Housing Scheme-Rural 
Devraj Urs Housing Scheme-Rural 
Devraj Urs Housing Scheme-Rural 


2019-2020 Devraj Urs Housing Scheme-Rural 
2019-2020 Devraj Urs Housing Scheme-Rural 
2019-2020 Devraj Urs Housing Scheme-Rurai 


2019-2020 Devraj Urs Housing Scheme-Rural 
2019-2020 Devraj Urs Housing Scheme-Rural 
2019-2020 Devraj Urs Housing Scheme-Rural 
2019-2020 Devraj Urs Housing Scheme-Rural 


2020-2021 
2019-2020 
2019-2020 


Devraj Urs Housing Scheme-Rural 
Devraj Urs Housing Scheme-Rural 
Devraj Urs Housing Scheme-Rural 
Devraj Urs Housing Scheme-Rural 
Total 

Devraj Urs Housing Scheme-Urban 
Devraj Urs Housing Scheme-Urban 
Devraj Urs Housing Scheme-Urban 


SH Ojo ooo Slopo/ oo [o[ojol- |e /olcl ol ol cl ola 


2049-2020 
2019-2020 


2019-2020 PMA Y(G) 
2019-2020 PMA Y(G) 
2019-2020 


c0| 3/ Ve 


Bengaluru Rural 2019-2020 PMAY(G) 0 

31 {Bengaluru Urban 2019-2020 PMAY(G) 0 
32 |Bidar 2019-2020 PMAY(G) { 
Chamarajanagar 2019-2020 |PMAY(G) 5 
34 jChikkabaliapur 2019-2020 PMAY{(G) 9 
35 [Chikkamagaluru 2019-2020 PMAY(G) 3 
36 [Chitradurga 2019-2020 PMAY(G) 27 


DakshinaKannada 


2019-2020 [PMAY(G) 
2019-2020 [PMAY(G) 
2019-2020 |PMAY(G) 
2019-2020 [PMAY(G) 
2019-2020 JPMAY(G) 
2019-2020 _ {PMAY(G) 
2019-2020  JPMAY(G) 
2019-2020 [PMAY(G) 
2019-2020  JPMAY(G) 
2019-2020 JPMAY(G) 
2019-2020  [PMAY(G) 
2019-2020  [PMAY(C) 


37 
38 
39 
40 
41 
42 
43 
44 
45 
46 


ವಿವಿಧ ವಸತಿ ಯೋಜನೆಯಡಿ 2019- 20ನೇ ಸಾಲಿನಲ್ಲಿ ಮಂಜೂರಾಗಿರುವ ಮನೆಗಳ ವಿವರ 
SeriesYear . » Approved Complete 
F 7 
2019-2020 


amanagard 


Tumakuru 


AY(G) 
AY(G) 


PM 

PM 
PMAY(G) Total 
Grand, Total 


Rural 
Rural 
Rural 
Rural 
Rural 
Rural 
Rural 
Rural 
Rural 
Rural 


Rural 


Rural 
Rural 
Rural 
Rural 
Rural 
Rural 
Rural 
Rural 
Rural 
Rural 
Rural 
Rural 
Rural 
Rural 
Rural 
Rural 
Rural 
Rural 
Rural . 
Urban 
Urban 


py 


. DistrictName Eng, [ ‘SumOfApprove 


Bagalkot 
Ballari 

 Belagavi 

Bengaluru Rural 0 
Bengaluru Urban K 7; 0; 
Bidar ° 43 _ 1 
‘Chamarajanagar ' 1345 | 5 
Chikkabatlapur . 255 9 
Chikkamagaluru 267 | 3 
Chitradurga | "2473. . 27 
DakshinaKannada 21 0. 
Davanagere ; 399. 4. 
Dharwad 2247 \ 27 
Gadag 3138 | 65 
Hassan 1706 ನ 48. 
Haveri 2416 _ 17 
Kalaburagi 2116 ರ 19 
Kodagu 2 ಮ 

Kolar | 88 . 1 
Koppal 2663 K 54 
Mandya 2764 , 47 
Mysuru " 1680 14: 
Raichur 2673 1 72 
Ramanagara 337 . 19: 
Shivamogga - 340 8 
Tumakuru 3532. - 19 
Udupi 2 oo 0: 
UttaraKannada | 452 - 13 
Vijayapura 1156 233. 
Yadgiri | 1594 18; 
Koppal 11 0 
Vijayapura | 17 ’ 0 


Bengaluru Rural 
Bengaluru Urban - 


Chamarajanagar 
Chikkaballapur 
Chikkamagaluru 
Chitradurga 
DakshinaKannada 


UttaraKannada 
Vijayapura 


NN 


Kya 


ನ್ಮ 


